Ke 
ಕರ್ನಾಟಿಕ ವಿಧಾನ ಪರಿಷತ್ತು 


ಮಾನ್ಯ ಸದಸ್ಯರ ಹೆಸರು ಶ್ರೀ ಅರವಿಂದ ಕುಮಾರ ಅರಳಿ 
(ವಿಧಾನಸಭೆಯಿಂದ ಚುನಾಯಿತರಾದವರು) 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 171 | 
ಉತ್ತರಿಸುವ ದಿನಾಂಕ 16.02.2022 
ಉತ್ತರಿಸುವ ಸಜಿವರು ವಸತಿ ಮತ್ತು ಮೂಲಸೌಲಭ್ಯ ಅಭಿವೃದ್ಧಿ ಸಚಿವರು 
ಅನು ಪ್ರಶ್ನೆ ಉತ್ತರ 
ಆ |2021-22ನೇ ಸಾಲಿನಲ್ಲಿ ನಗರ | 2021-22ನೇ ಸಾಲಿನಲ್ಲಿ ಈ ಕೆಳಕಂಡ ನಗರ ವಸತಿ ಯೋಜನೆಗಳನ್ನು 
ಸಭೆ ' ವಸತಿ | ಅನುಷ್ಠಾನಗೊಳಿಸಲಾಗುತ್ತಿದೆ:- 


| ಯೋಜನೆಗಳಾವುವು; ಪ್ರತ್ಯೇಕ 
ಯೋಜನೆಗಳಿಗೆ ಮೀಸಲಿಟ್ಟ 


' ಅನುದಾನ ಎಷ್ಟು; ಭೌತಿಕ, 
ಆರ್ಥಿಕ 
ಅನುಷ್ಠಾನಗೊಳಿಸುವ 
ಮಾರ್ಗಸೂಚಿ ಯೋಜನೆ 
ವಾರು ಮಾಹಿತಿ 
ಒದಗಿಸುವುದು; 


- 


ಡಾ: ಬಿ.ಆರ್‌. ಅಂಬೇಡ್ಕರ್‌ ನ ನಿವಾಸ್‌ ಯೋಜನೆ (ನಗರ) 
2. ಪ್ರಧಾನ ಮಂತಿ ಆವಾಸ್‌ ಯೋಜನೆ (ನಗರ) 

3. ದೇವರಾಜ್‌ ಅರಸು ವಸತಿ ಯೋಜನೆ (ನಗರ) 
ವಾಜಪೇಯಿ ವಸತಿ ಯೋಜನೆ (ನಗರ) 


5. ಮಾನ್ಯ ಮುಖ್ಯ ಮಂತ್ರಿಯವರ ಒಂದು ಲಕ್ಷ ಬಹುಮಹಡಿ ಬೆಂಗಳೂರು 
ವಸತಿ. ಯೋಜನೆ. 


ವಿವಿಧ ವಸತಿ ಯೋಜನೆಗಳಿಗೆ ಆಯವ್ಯಯದಡಿ ಒದಗಿಸಲಾದ ಅನುದಾನದ 
ವಿವರಗಳು ಈ ಕೆಳಕಂಡಂತಿವೆ- 


ಒದಗಿಸಲಾದ 
ಯೋಜನೆ ಅನುದಾನ 
(ರೂ. ಕೋಟಿಗಳಲ್ಲಿ) 
ಡಾ: ಬಿ.ಆರ್‌. ಅಂಬೇಡ್ಕರ್‌ ನಿವಾಸ್‌ 500.00 
ಯೋಜನೆ* 
ಪ್ರಧಾನ ಮಂತ್ರಿ ಆವಾಸ್‌ ಯೋಜನೆ 527.73 
(ನಗರ) 
ದೇವರಾಜ್‌ ಅರಸು ವಸತಿ ಯೋಜನೆ* | 50.00 
ವಾಜಪೇಯಿ ವಸತಿ ಯೋಜನೆ (ನಗರ) 250.00 
ಒಟ್ಟು : 1327.73 


*ಈ ಯೋಜನೆಗಳಡಿ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಿಗೆ ಪ್ರತ್ಯೇಕ 
ಅನುದಾನ ಬಿಡುಗಡೆಯಾಗುವುದಿಲ್ಲ. 


2021-22ನೇ ಸಾಲಿನಲ್ಲಿ ಡಾ: ಬಿ.ಆರ್‌. ಅಂಬೇಡ್ಕರ್‌ ನಿವಾಸ್‌ ಯೋಜನೆ 
(ನಗರ) ಮತ್ತು ವಾಜಪೇಯಿ ನಗರ ವಸತಿ ಯೋಜನೆಯಡಿ ಸರ್ಕಾರದ ಆದೇಶ 
ಸಂಖ್ಯೆ: ವಇ 4 ಹೆಚ್‌ಎಜೆಚ್‌ 2021 (ಭಾಗ-2, ದಿನಾಂಕ: 31.12.2021 ರಲ್ಲಿ 
ನಗರ ಸ್ಮ್ಥಳೀಯ ಸಂಸ್ಕೆವಾರು ಗುರಿ ಹಂಚಿಕೆ ಮಾಡಿ ಆದೇಶಿಸಲಾಗಿದೆ. 


Page 10f2 


ಯೋಜನಾವಾರು ವಿವರಗಳು ಕೆಳಕಂಡಂತಿವೆ:- 


ನಗರ ಒಟ್ಟಿ ಡಾ: ಬಿ.ಆರ್‌.) ವಾಜ 
ಸೀಯ ನಗರ ಒಟು ಅಂಚಬೇಡ್ಕರ್‌|। ಪೇಯಿ 
ಸಂ ಸಿ ಗುರಿ | ಸೆಳೀಯ ಗುರಿ ನಿವಾಸ್‌ ಸಗರ 
ವಿವರ ಸಂಸ್ಥೆ ` ಯೋಜನೆ ವಸತಿ 
ಗಳು (ನಗರ) ಯೋಜನೆ 
ಮಹಾನಗರ 
ಪಾಲಿಕೆ 300 10| 3000 720 2280 
ನಗರಸಭೆ 100 61 6100 1464 4636 
ಪುರಸಬೆ 75 121 9075 2178| 6897 
ಪಟ್ಟಣ 1 
ಪಂಚಾಯಿತಿ 50 118| 5900 1416 4484 
ಒಟ್ಟು: 310 | 24075 5778 18297 
FE ವಂ ನಗರಸಬೆಯಲ್ಲಿ 65 ಮಾದರಿಯಲ್ಲಿ ಈ ಕೆಳಕಂಡ ಯೋಜನೆಗಳು 
ಯೋಜನೆ ಅಮುಷ್ಠಾನಗೊಳ್ಳುತ್ತಿವೆ:- 
ಬಿಡುಗಡೆಯಾಗಿರುವ ಭೌತಿಕ 
ಆರ್ಥಿಕ ಅನುದಾನ ಎಷ್ಟು ನಗರದ ಹೆಸರು ಅನುಮೋದನೆಗೊಂಡ ಮನೆಗಳ ಸಂಖ್ಯೆ ' 
ಹಾಗೂ ಅನುಷ್ಠಾನಗೊಳಿಸುವ ಬೀದರ್‌ 128 
ಮಾರ್ಗಸೂಚಿಯ ಈ !! ಬೀದರ್‌ 2200 | 
ಯೋಜನೆ ಯಾವ 
ಹಂತದಲ್ಲಿದೆ; ಸದರಿ ಯೋಜನೆಗಳಿಗೆ ಪರಿಷ್ಕೃತ ಡಿ.ಪಿ.ಆರ್‌. ಸಿದ್ಧಪಡಿಸಲಾಗಿದ್ದು, ದಿನಾಂಕ: 


17.12.2021 ರಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ 
ನಡೆದ $LSMC. ಸಮಿತಿಯು ತನ್ನ 29ನೇ ಸಭೆಯಲ್ಲಿ ನೀಡಿದ 
ನಿರ್ದೇಶನದಂತೆ ಎಲ್ಲಾ ಫಲಾನುಭವಿಗಳ ಆಯ್ಕೆ ಹಾಗೂ ಪ್ರತಿ 
ಫಲಾನುಭವಿಯಿಂದ ರೂ. 10,000/- (ಹತ್ತು ಸಾವಿರ ರೂಪಾಯಿಗಳು) ಗಳ 
ಪ್ರಾರಂಭಿಕ ಠೇವಣಿ ಸಂಗ್ರಹಿಸಿದ ನಂತರ ಯೋಜನೆಯಡಿ ಟೆಂಡರ್‌ 
ಆಹ್ಮಾನಿಸಿ ಅನುಷ್ಠಾನಗೊಳಿಸಬೆಕಾಗುತ್ತದೆ. 


ಇದರಿಂದಾಗಿ, ಪ್ರಸ್ತುತ ಸದರಿ ಯೋಜನೆಗಾಗಿ ಅನುದಾನವನ್ನು 
| ಬಿಡುಗಡೆಗೊಳಿಸಿರುವುದಿಲ್ಲ. Oo 
(ಸ೦ಖ್ಯೆ: ವಇ 24 ಹೆಚ್‌ಎಫ್‌ಎ 2021) A 
i ಮ NK 
(ವಿ. ಸೋಮಣ್ಕ) 


ವಸತಿ ಮತ್ತು ಮೂಲಸೌಲಭ್ಯ 
ಅಭಿವೃದ್ಧಿ ಸಚಿವರು. 


Page 2 0f2 


